ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 
ಚಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |:[288 A NW 
ಉತ್ತರಿಸಬೇಕಾದ ದಿಪಾಂಕ : | 09.12.2020 
ಉತ್ತರಿಸುವ ಸಚಿವರು : | ವಸತಿ ಸಚಿವರು 
[ಸಂ] "ಪಶ್ನೆ Mia ಉತ್ತರ 
| (6) ಮತ್ತಿ .ಆವಾಸ್‌ | ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ ಮತ್ತು ಇತರೆ ವಸತಿ 
ಯೋಜನೆ (ಈಿಎ೦ಎವೈ) | ಯೋಜನೆಗಳಿಗೆ ಕೇಂದ್ರ ಮತ್ತು" ರಾಜ್ಯ ಸರ್ಕಾರ ವೀಡುತ್ತಿರುವ 
ಯಡಿಯಲ್ಲಿ ಗ್ರಾಮೀಣ | ಸಹಾಯಧನದ ವಿವರ ಈ ಕೆಳಗಿನಂತಿದೆ:- 
ಮತ್ತು ನಗರ ಪ್ರದೇಶಗಳಲ್ಲಿ ) - 
ನಿರ್ಮಿಸಲಾಗುತಿರುವ ಪ್ರತಿ (ರೂ. ಲಕ್ಷಗಳಲ್ಲಿ) 
ಜತಿ ಪಟಿಕ ನಿರ್ಮಾಣದ ಗ್‌ ್‌ ನ 
ವೆಚ್ಚವೆಷ್ಟು; | 
ks i ತಂದ ಪತಲು _ ರಾಜ್ಯದ ಹಾಲು 
| ಯೋಜನೆ | ಸಾಮಾನ್ಯ | ಪ.ಜಾ./| ಸಾಮಾನ್ಯ | ನೌ: 
1ಅ.ಸಂ | ಪ.ಪಂ. | 1/ಅ.ಸಂ ಪ.ಪಂ. 
ಪ್ರಧಾನ KE 
ಮಂತ್ರಿ 
ಆವಾಸ್‌ 0.72 0.72 0.48 0.78 
ಯೋಜನೆ K f 
(ಗ್ರಾಮೀಣ) \ 
ಡಾ: 
ಬಿ.ಆರ್‌. 
ಅಂಬೇಡ್ಕ - - 1.75 
R ರ್‌ ನಿವಾಸ್‌ i 
KX ಯೋಜನೆ NR _ 
(ರೂ. ಲಕ್ಷಗಳಲ್ಲಿ) 
ನಗರ ಯೋಜನೆ 
ಕೇಂದ್ರದ ಪಾಲು ರಾಜ್ಯದ ಪಾಲು. 
ಯೋಜನೆ is 4: ಜಾ. / ಹ ie 
- | eಸಂ|ನ೦| ಸಂ |ಪಪಂ 
| ಪ್ರಧಾನ | 
ಮಂತ್ರಿ 
ಆವಾಸ್‌ 1.50 1.50 - - 
ಯೋಜನೆ 
(ನಗರ) | 
ಡಾ: 
ಬಿ.ಆರ್‌. 
ಅಂಬೇಡ್ಮ - - 2.00 
ರ್‌ ನಿವಾಸ್‌ 
ಯೋಜನೆ § 
ವಾಜಪೇ | 
ಯಿ ನಗರ 
ವಸ - 1.20 
ಯೋಜನೆ || 


ಉತ್ತರ 


ಸಾಧುವಾಗಿದ್ದು ಈ ಬಗ್ಗೆ 


[ತ. ಸಂ. ಪ್ರಶ್ನೆ 

(ಆ) |ನಗರ ಮತ್ತು ಗ್ರಾಮೀಣ | ಕೇಂದ್ರ ಸರ್ಕಾರದ .ಪ್ರಧಾನ ಮಂತ್ರಿ ಆವಾಸ್‌ (ನಗರ) 
ಪ್ರದೇಶಗಳಲ್ಲಿನ ನಿರ್ಮಾಣದ |! ಯೋಜನೆಯನ್ನು ರಾಜ್ಯ ಸರ್ಕಾರದ ಯೋಜನೆಗಳಾದ ವಾಜಪೇಯಿ 
ವೆಚ್ಚವು ವಿಭಿನ್ನವಾಗಿದೆಯೇ | ನಗರ ಪಸತಿ ಯೋಜನೆ ಮತ್ತು ಡಾ: ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ 
ಹಾಗಿದ್ದಲ್ಲಿ ' ಎರಡೂ | ಯೋಜನೆಯೊಂದಿಗೆ ಸಂಯೋಜನೆಗೊಳಿಸಿ, " ಅನುಷ್ಠಾನ 
ಪ್ರದೇಶಗಳಿಗೆ ಹೆಂಚಿಕೆಯನ್ನು | ಗೊಳಿಸಲಾಗುತ್ತಿದೆ. ". 
ಸಮನಾಗಿಸಲು ಯಾವುದೇ My 
ಯೋಜನೆಯನ್ನು 
ರೂಪಿಸಲಾಗಿದೆಯೇ; - ಸ 

(ಇ) | ಉಭಯ ಪ್ರದೇಶಗಳ [ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜೀವನ ಶೈಲಿಯ 
ನಿರ್ಮಾಣ ಸಾಮಾಗ್ರಿಗಳನ್ನು | ನಿಯತಾಂಕಗಳು ವ್ಯತ್ಯಾಸವಿದ್ದು, ವಿವಿಧ ವಸತಿ ಯೋಜನೆಗಳಡಿ 
ಒಂಡೇ ಸ್ಮಳದಿ೦ದ | ಸರ್ಕಾರದಿಂದ ಮಂಜೂರಾದ ಮನೆಗಳನ್ನು ಸ್ಮಳೀಯವಾಗಿ 
ತರುವುದರಿಂದ . ಎರಡೂ ಲಭ್ಯವಿರುವ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿಕೊಂಡು 

"| ಪುದೇಶಗಳ ಯೋಜಿತ [:ಫಲಾನುಭವಿಗಳೇ ಸ್ವತಃ ನಿರ್ಮಿಸಿಕೊಳ್ಳುತ್ತಿರುವುದರಿಂದ, ಯೋಜಿತ 

- |ಷೆಚ್ಛವನ್ನು "' ಅದೇ | ವೆಚ್ಚವನ್ನು ಒಂದೇ ನಿಯತಾಂಕಗಳಲ್ಲಿ. ಅಳೆಯುವ ವಿಚಾರ 
:| ನಿಯತಾಂಕಗಳಲ್ಲಿ ಸರ್ಕಾರದ ಮುಂದೆ ಇರುವುದಿಲ್ಲ. 
ಅಳೆಯುವುದು 


ಸರ್ಕಾರ ಪರಿಶೀಲಿಸುವುದೇ? | 


(ವಿವರ ಒದಗಿಸುವುದು) ' 


ಸಂಖ್ಯೆ :ವಇ 176 ಹೆಚ್‌ಎಫ್‌ಎ 2020 


bu WN 
(ವಿ. ಸೋಮಣ್ಣ) 
ವಸತಿ ಸಚಿವರು 


